4 ಕರ್ನಾಟಿಕ ಸರ್ಕಾರ 


” ಸಂಖ್ಯ ಸಿಆಸುಇಆಸು 4 ಇಸಪ 2020 ಕರ್ನಾಟಿಕ ಸರ್ಕಾರದ ಸಚಿವಾಲಯ. 
ಬಹುಮಹಡಿ ಕಟ್ಟಡ 
ಬೆಂಗಳೂರು, ದಿನಾ೦ಕ:22.10.2021 


ಇವರಿಂದ: Ub 
ಸರ್ಕಾರದ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಆಡಳಿತ ಸುಧಾರಣೆ) 

ಬಹುಮಹಡಿ ಕಟ್ಟಡ, 

ಬೆಂಗಳೂರು. 


ಇವರಿಗೆ: 

ಕಾರ್ಯದರ್ಶಿ; 

ಕರ್ನಾಟಕ ವಿಧಾನ ಪರಿಷತ್‌ ಸಚಿವಾಲಯ 
ವಿಧಾನಸೌಧ, ಬೆಂಗಳೂರು. 


ಮಾನ್ಯರೆ, | 
. ವಿಷಯ: ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ರಘು ಆಚಾರ್‌ 
 (ಸೈಳೀಯ ಸಂಸ್ಥೆಗಳ ಕ್ಲೇತು ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 

711 ಗೆ ಉತ್ತರಿಸುವ ಬಗ್ಗೆ. 


ಉಲ್ಲೇಖ: ' ಅ.ಸ.ಪತ್ರ ಸಂಖ್ಯೆ:ಸಿಆಸುಇ/29/ರಾಸ/2020, ದಿನಾ೦ಕ:05.03.2020 


ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನ ಪರಿಷತ್‌ 

: ಸದಸ್ಯರಾದ ಶ್ರೀ.ಜಿ ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕೇತು ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 

ಸಂಖ್ಯೆ711 ಕೈ ಸಂಬಂಧಿಸಿದ ಉತ್ತರದ 15 ಪ್ರತಿಗಳನ್ನು ಹಾಗೂ ರಂಗೇ €೦py ಅನ್ನು 

ಇ-ಮೇಲ್‌ ವಿಳಾಸ:questionsklc@karnataka.gov.in ಗೆ ಕಳುಹಿಸಲಾಗಿದೆ ಎಂದು ತಿಳಿಸಲು 
ನಿರ್ದೇಶಿಸಲ್ಪಟ್ಟೆದ್ದೇನೆ. - 


 ತೆಮ್ಮ ವಿಶ್ಥಾಸಿ 


K (ವನ್‌ N54 ಸ 2] 2. ರಿ೨2) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಆಡಳಿತ ಸುಧಾರಣೆ-ಕಾರ್ಯಾಧ್ಯಯವನ). 


ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ||ಶ್ರೀ ಜಿ. ರಘು ಆಚಾರ್‌ 
(ಸೈಳೀಯ ಸಂಸ್ಥೆಗಳ ಕ್ಷೇತ್ರ) 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ" : [711 BHAA) 


ಉತ್ತರಿಸುವ ಸಚಿವರು : | ಮಾನ್ಯ ಮುಖ್ಯಮಂತ್ರಿಗಳು 


ಕ್ರಮ "ಪ್ರಶ್ನೆ a / ಉತ್ತರ 
"| ಸಂಖ್ಯೆ ಸಿ £ 


4 | ರಾಜ್ಯದ ಜಿಲ್ಲೆಗಳ ಪ್ರಗತಿ ಪರಿಶೀಲನೆಗೆ ಹಾಗೂ ಜಿಲ್ಲಾ ಉಸ್ತುವಾರಿ 
ಅಧಿಕಾರ ಚುರುಕುಗೊಳಿಸಲು" _ ಸರ್ಕಾರ | ಕಾರ್ಯದರ್ಶಿಗಳ ಸಂಖ್ಯೆ: 30 
9, ; ೫ ಾ { 
ನ ಭು ಎಷ್ಟು: ಕಸುನಾರಿ ಸಿಆಸುಇಆಸು/02/ಇಸಪ/2019, 
W 


ನ ದಿನಾಂಕ02.01.2020 ರ 
(ಜಿಲಿಬ್ಯಾರುಹಾಕ್ರತಿ.ಬದಗಿಸುವುದು) ಅಧಿಸೂಚನೆಯನ್ನು ಅಗತ್ತಿಸಿದೆ 


2 |ಕಳೆದ ಒಂದೂವರೆ ವರ್ಷದಲ್ಲಿ ಜಿಲ್ಲಾ| ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 
"ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ 
ಮಟ್ಕದಲ್ಲಿ ನಡೆಸಿರುವ ಸಭೆಗಳು ಎಷ್ಟು: 
(ಮಾಹಿತಿ ನೀಡುವುದು) 


3 |ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು | ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 
ತಾಲ್ಲೂಕು ಮಟ್ಟಿದ ಸಭೆ/ಪ್ರವಾಸ 
ಕೈಗೊಂಡಿರುವ ಕುರಿತು ಸಂಪೂರ್ಣ ಮಾಹಿತಿ 
ನೀಡುವುದು? 


ಸಂಖ್ಯೆ:ಸಿಆಸುಇಆಸು 4 ಇಸಪ 2020 : 


ಅಮನಮುಬಂಧ-1 


ಕ್ರಮ ಜಿಲ್ಲೆಯ ಹೆಸರು ಉತ್ತರ 

ಸಂಖ್ಯೆ p 

1. ಗದಗ ಕಳೆದ ಒಂದೂವರೆ ವರ್ಷದಲ್ಲಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ಜಿಲ್ಲಾ. ಮಟ್ಟದಲ್ಲಿ ಒಟ್ಟು 10 ಸಭೆಗಳು 
ಜರುಗಿರುತ್ತವೆ. ವಿವರ ಇಂತಿದೆ. (2019-20 ನೇ ಸಾಲಿನಲ್ಲಿ 
25/04/2019, 20/06/2019, 14/10/2019, 25/11/2079. 2020- 
21:- 25/02/2020, 04/04/2020, 10/04/2020,. 26/04/2020, 

i 11/05/2020, 27/05/2020). | 
2. "ಕೋಲಾರ ಮಾನ್ಯ ಜಿಲ್ಲಾ -ಉಸ್ತುವಾರಿ ಕಾರ್ಯದರ್ಶಿಗಳು ಕೋಲಾರ 
» ಜಿಲ್ಲೆಯಲ್ಲಿ . ಒಟ್ಟು 17 ಸಭೆಗಳನ್ನು .ನಡೆಸಿದ್ದು, ವಿವರ 
-| ಕೆಳಕಂಡಂತಿರುತ್ತದೆ. -. 
ಕ್ರಸಂ ಸಾಲು ದಿನಾಂಕ | 
1 2018-19 02/03/2019 
2 3 06/05/2019 
3 06/06/2019 
4 | 08/07/2019 
5 30/07/2019 
$ 6 Ha 10/08/2019 

7 26/09/2019 
8 2019-20 25/10/2019 
9 30/11/2019 
10 k 20/12/2019 
11 30/01/2020 
12 py  ., [27/02/2020 
13 . 04/04/2020 
14 09/04/2020 
15 28/04/2020 
16 : 18/05/2020 
17 01/06/2020 

3. ಬೆಂಗಳೂರು ನಗರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ | 
ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಟ್ಟು 16 
ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಲಾಗಿರುತ್ತದೆ. 
ದಿನಾಂಕವಾರು ವಿವರ ಈ ಕೆಳಕಂಡಂತಿದೆ. 
ದಿನಾಂಕ: 22/01/2020, 19/12/2019, 26/02/2020, 13/11/2019, 
06/07/2019, 30/05/2019, 03/04/2019, 23/02/2019. 

4. ಚಿಕೃಮಗಳೂರು 1. ಶ್ರೀ ರಾಜೀವ್‌ ಚಾವ್ಲಾ, 


ಸರ್ಕಾರದ ಅಪರ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
ನಡೆಸಿದ ಸಭೆಗಳ ಸಂಖ್ಯೆ | ಸಭೆ ನಡೆಸಿದ ದಿನಾಂಕ 
11 01/02/2019 
18/05/2019 
10/07/2019 


09/08/2019 
11/08/2019 
16/08/2019 
21/08/2019 
27/08/2019 
19/10/2019 
23/10/2019 
18/12/2019 


2. ಡಾ॥ ಶಾಲಿನಿ ರಜನೀಶ್‌, 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
ಯೋಜನೆ; ಕಾರ್ಯಕ್ರಮ ಸಂಯೋಜನೆ 
ಹಾಗೂ ಸಾಂಖ್ಯಿಕ ಇಲಾಖೆ 

ನಡೆಸಿದ ಸಭೆಗಳ ಸಂಖ್ಯ [| ಸಭೆನಡೆಸಿದ ದಿನಾಂಕ 
02 24/01/2020 
04/04/2020 


ಕಳೆದ ಒಂದೂವರೆ' ವರ್ಷದಲ್ಲಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದಲ್ಲಿ 14 ಸಭೆಗಳನ್ನು |: 


| ನಡೆಸಿರುತ್ತಾರೆ. 
ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ 
ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು 
ದಿನಾಂಕ: 22/08/2018, 09/11/2018, 06/06/2019, 17/07/2019, 
09/08/2019, 15/10/2019, 23/12/2019 ರಂತೆ ಒಟ್ಟಿ 0೦7 | 
ಸಭೆಗಳನ್ನು ಕೈಗೊಳ್ಳಲಾಗಿರುತ್ತದೆ. 


5 ಹಾಷರಾಜನಗರ 


ಬೆಂಗಳೂರು 
ಗ್ರಾಮಾಂತರ 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ 
ವರ್ಷದಲ್ಲಿ :ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ದಿನಾಂಕ: 
15/09/2018, 05/01/2019, 07/02/2019, 13/03/2019, 
10/05/2019 ಮತ್ತು 12/07/2019 ರಂದು 6 ಪ್ರಗತಿ ಪರಿಶೀಲನಾ 
ಸಭೆಗಳನ್ನು ನಡೆಸಲಾಗಿರುತ್ತದೆ. 


ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ 
ಫೆಬ್ರವರಿ ಮಾಹೆಯ ' ವರೆಗೆ 11 'ಬಾರಿ ಮಾನ್ಯ ಉಸ್ತುವಾರಿ 
ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪ್ರಗತಿ ಪರಿಶೀಲನಾ 


ಲ ನಡೆಸಲಾಗಿರುತ್ತದೆ. 


9. ಉತ್ತರ ಕನ್ನಡ ಕಳೆದ ಒಂದೂವರೆ ವರ್ಷದಲ್ಲಿ (ಜನವರಿ 2019 ರಿಂದ ಜೂನ್‌ 
2020) ರವರೆಗೆ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀ 
ಮುನೀಷ್‌ ಮೌದ್ಗಿಲ್‌, ಭಾಆಸೇ ರವರು ಜಿಲ್ಲಾ ಮಟ್ಟದಲ್ಲಿ ಒಟ್ಟು 
10 ಸಭೆಗಳನ್ನು ನಡೆಸಿರುತ್ತಾರೆ. 

"ಸಭೆ 'ನಡೆದ ದಿನಾಲ೦ಕಗು: 02/02/2019, 18/05/2019, 
10/07/2019, 08/08/2019, 11/08/2019, 12/08/2019, 
22/08/2019; 31/08/2019, 29/01/2020 ಮೆತ್ತು 13/03/2020. 
10. ವಿಜಯಪುರ ನ್‌ 2019 
. ಕತಾ ವ 1) 10/01/2019 
2) 05/03/2019 
3) 04/05/2019 
4) 20/06/2019 
5) 24/10/2019 
6) 19/12/2019 
ಸನ್‌: 2020 


1) 30/01/2020 


2) 04/04/2020 
3) 09/04/2020 
4) 13/04/2020 
5) 22/04/2020 
6). 11/05/2020 


11. 


ದಾವಣಗೆರೆ 


ದಾವಣಗೆರೆ ಜಿಲ್ಲೆಯಲ್ಲಿ ಶ್ರೀ ಎಸ್‌.ಆರ್‌. ಉಮಾಶಂಕರ್‌, 
ಭಾ.ಆ.ಸೇ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಪ್ರಾಥಮಿಕ 
ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ, ಬೆಂಗಳೂರು ಹಾಗೂ ಮಾನ್ಯ 
ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಇವರು ಕಳೆದ 
ಒಂದೂವರೆ ವರ್ಷದಲ್ಲಿ ಒಟ್ಟು 13 ಸಭೆಗಳನ್ನು ನಡೆಸಿರುತ್ತಾರೆ. 
(ದಿ: 29/01/2019, 04/02/2019, 16/03/2019, 06/05/2019, 


| 05/08/2019, . 12/09/2019, 19/12/2019, 23/01/2020, 


03/04/2020, 10/04/2020, 04/05/2020, 11/05/2020, 
20/05/2020 ಮೇ 2020 ರಲ್ಲಿ ಜಿಲ್ಲಾ ಉಸ್ತುವಾರಿ: ಸಚಿವರು 


"ಕೋವಿಡ್‌-19 ನಿಯಂತ್ರಣದ ಬಗ್ಗೆ ಜಿಲ್ಲೆಗೆ ಭೇಟಿ ನೀಡಿ ನಡೆಸಿದ |. 


ಪರಿಶೀಲನೆ ಸಭೆಯಲ್ಲಿಯೂ ಭಾಗವಹಿಸಿರುತ್ತಾರೆ. 


ಹಾಸನ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕಳೆದ 
ಒಂದೂವರೆ ವರ್ಷಗಳಿಂದ ಒಟ್ಟು 09 ಪ್ರಗತಿ ಪರಿಶೀಲನಾ 


ಸಭೆಯನ್ನು ನಡೆಸಲಾಗಿರುತ್ತದೆ. 


T 


ರಾಯಚೂರು 


ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ 
ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು 
ದಿನಾ೦ಕ: 10/05/2019, 10/06/2019, 07/08/2019, 27/09/2019, 
24/09/2019, 29/11/2019, 20/12/2019, 30/01/2020, 
16/04/2020, . 07/05/2020, 07/06/2020, 08/06/2020, 
29/06/2020 ರಂತೆ ಒಟ್ಟು 13 ಸಭೆಗಳನ್ನು ಕೈಗೊಳ್ಳಲಾಗಿರುತ್ತದೆ. 


| ಕೊಡಗು 


ಕಳೆದ ಒಂದೂವರೆ ವರ್ಷಗಳಲ್ಲಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ಕೊಡಗು ಜಿಲ್ಲಾ ಮಟ್ಟದಲ್ಲಿ ಈ ಕೆಳಕಂಡಂತೆ 
ಸಭೆಗಳನ್ನು ನಡೆಸಿರುತ್ತಾರೆ. 

07/02/2019, 22/03/2019, 25/05/2019, 25/05/2019, 
19/12/2019, 18/03/2020, 04/04/2020, 21/04/2020, 


20/05/2020, 22106/2020, 06/08/2020. 


ತುಮಕೂರು 


ಕಳೆದ ಒಂದೂವರೆ ವರ್ಷಗಳಲ್ಲಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ತುಮಕೂರು ಜಿಲ್ಲಾ ಮಟ್ಟದಲ್ಲಿ 17 
ಸಭೆಗಳನ್ನು ಈ ಕೆಳಕಂಡ ದಿನಾಂಕಗಳಲ್ಲಿ ನಡೆಸಿರುತ್ತಾರೆ. 

04/01/2019, 23/02/2019, 07/03/2019, 30/04/2019, 
13/06/2019, 11/07/2019, 19/09/2019, - 13/10/2019, 
25/12/2019, 06/01/2020, 20/01/2020, 31/01/2020, 
16/03/2020, 09/04/2020, 20/05/2020, 13/07/2020 ಮತ್ತು 
29/07/2020. | ) 


ಕಲಬುರಗಿ 


ಮಾನ್ಯ ಡಾ: ಜಿ.ರವಿಶಂಕರ ಕಲಬುರಗಿ ಜಿಲ್ಲಾ 
ಉಸ್ತುವಾರಿ ಕಾರ್ಯದರ್ಶಿಗಳು, ರವರ ಅಧ್ಯಕ್ಷತೆಯಲ್ಲಿ 
ಜರುಗಿಸಿದ ಸಭೆ ವಿವರ ನ 
ಕ್ರ.ಸಂ | °° ವಿಷಯ ಸಭೆಯ 


ದಿನಾಂಕ 
1. | ಜಿಲ್ಲೆಯ ಪ್ರಗತಿ ಪರಿಶೀಲನೆ 27/09/2018 
ಬಗ್ಗೆ. 
2. | ಜಿಲ್ಲೆಯ ಪ್ರಗತಿ ಪರಿಶೀಲನೆ 10/01/2019 
ಬಗ್ಗೆ. 
3. | ಜಿಲ್ಲೆಯ ಪ್ರಗತಿ ಪರಿಶೀಲನೆ 22/03/2019 
ಬಗ್ಗೆ. 

ಮಾನ್ಯ ಶ್ರೀ ಕಪಿಲ್‌ ಮೋಹನ್‌ ಕಲಬುರಗಿ ಜಿಲ್ಲಾ 
ಉಸ್ತುವಾರಿ ಕಾರ್ಯದರ್ಶಿಗಳು, ರವರ ಅಧ್ಯಕ್ಷತೆಯಲ್ಲಿ 
ಜರುಗಿಸಿದ ಸಬೆ ವಿವರ 

ಕ್ರ.ಸಂ ವಿಷಯ ಸಭೆಯ 

K ದಿನಾಂಕ 
1. | ಜಿಲ್ಲೆಯ ಪ್ರಗತಿ ಪರಿಶೀಲನೆ 11/11/2019 
ಬಗ್ಗೆ. 
ಸಾ ಜಿಲ್ಲೆಯ ಪ್ರಗತಿ ಪನ 29/01/2020 


ಕೋವಿಡ್‌-19 18/03/2020 
04/04/2020 
ಕೋವಿಡ್‌-19 13/04/2020 
ಕೋವಿಡ್‌- 9 01/05/2020 


DMI] |W 
ಠಿ 
6 
ಲ್ನ 
ಫೆ 


ರಾಮನಗರ 


[ರಾಮನಗರ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಜಿಲ್ಲಾ 
ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟ ದಲ್ಲಿ ನಡೆಸಿರುವ 
ಸಭೆಗಳ ಸಂಖ್ಯೆ: 16. 


ಮಂಡ್ಯ 


ಕಳೆದ ಒಂದೂವರೆ ವರ್ಷದಲ್ಲಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು 11 ಪ್ರಗತಿ ಪರಿಶೀಲನಾ ಸಭೆಗಳನ್ನು 
ನಡೆಸಿರುತ್ತಾರೆ. ಸಭೆ ನಡೆಸಿದ ದಿನಾಂಕ ಈ ಕೆಳಕಂಡಂತೆ 
ಇರುತ್ತದೆ. 

26/11/2018, 28/12/2018 ಮತ್ತು 22/04/2019, 13/05/2019, 
03/06/2019, 09/07/2019, 27/08/2019, 17/09/2019, 
16/10/2019, 29/11/2019 ಮತ್ತು 29/01/2020. 


ಬೆಳಗಾವಿ 


[ತಳದ “ಒಂದೂವರೆ ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ 
ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದಲ್ಲಿ 15 ಸಭೆಗಳನ್ನು 
ಜರುಗಿಸಿರುತ್ತಾರೆ. 


20. 


ದಕ್ಷಿಣ ಕನ್ನಡ 


ಜನವರಿ 2019 ರಿಂದ ಇಲ್ಲಿಯವರೆಗೆಎ ದಕ್ಷಿಣ ಕನ್ನಡ ಜಿಲ್ಲಾ 
ಉಸ್ತುವಾರಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 5 ಜಿಲ್ಲಾ ಮಟ್ಟದ 
ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಲಾಗಿರುತ್ತದೆ. 


21. 


ಶಿಪಮೊಗ್ಗ 


[ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದಲ್ಲಿ ಒಟ್ಟು 
13 ಸಭೆಗಳನ್ನು ನಡೆಸಿರುತ್ತಾರೆ. 


1 ದಿ:23/08/2019 
2) ದಿ:19/03/2020 
3) ದಿ:17/06/2020 


4) ದಿ:28/02/2020 
5) :10/07/2020 
6) :17/10/2020 
7 ದಿ:04/12/2020 

23. ಬಾಗಲಕೋಟೆ 15 

24. ಚಿಕೃಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಜಿಲ್ಲಾ ಮಟ್ಟದಲ್ಲಿ 19 
ಸಭೆಗಳನ್ನು ಕೈಗೊಂಡಿರುತ್ತಾರೆ. 

25. ಯಾದಗಿರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಯಾದಗಿರಿ ಜಿಲ್ಲೆ 
ರವರು ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಒಂದುವರೆ ವರ್ಷದ 
ಅವಧಿಯಲ್ಲಿ 13 ಬಾರಿ ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿದ್ದಾರೆ. 

26. ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಜಿಲ್ಲಾ 
ಉಸುವಾರಿ ಕಾರ್ಯದರ್ಶಿಗಳು ನಡೆಸಿರುವ ಸಬೆಗಳ ಸಂಖ್ಯೆ: 10 

27. ಗಘಾರವಾಡ 

28. ಬಳ್ಳಾರಿ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಇದುವರೆಗೂ ಜಿಲ್ಲಾ 

- ಉಸ್ತುವಾರಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ 
ಜಿಲ್ಲೆಯಲ್ಲಿ 12 ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಗಳು 
ನಡೆದಿರುತ್ತವೆ. 

29. ಮೈಸೂರು 1. 2019-20 ನೇ ಸಾಲಿನಲ್ಲಿ ಡಾ॥ ಕಲ್ಪನ, ಭಾ.ಆ.ಸೇ 


ಸರ್ಕಾರದ ಅಪರ ಮುಖ್ಯಕಾರ್ಯದರ್ಶಿ, ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮೈಸೂರು 
ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ರವರು ಮೈಸೂರು 
ಜಿಲ್ಲೆಯಲ್ಲಿ ಈ ಕೆಳಕಂಡ ದಿನಾಂಕಗಳಂದು ಮೈಸೂರಿಗೆ 
ಆಗಮಿಸಿ ಸಭೆ ಹಾಗೂ ಪ್ರವಾಸಗಳನ್ನು 
ಸೈಗೊಂಡಿರುತ್ತಾರೆ. 
*e ದಿನಾಂಕ:05/11/2019 ರಂದ 
* ದಿನಾ೦ಕ:29/09/2019 ರಿಂದ 08/10/2019 ರವರೆಗೆ 

- * ದಿವಾಂಕ:19/12/2019 ಮತ್ತು 20/12/2019 

2. 2020-21 ನೇ ಸಾಲಿನಲ್ಲಿ ಶ್ರೀ ಎಸ್‌. ಜಯರಾಮ್‌ ಮಾನ್ಯ 
ಉಸ್ತುವಾರಿ ಕಾರ್ಯದರ್ಶಿ ರವರು ಮೈಸೂರು ಜಿಲ್ಲೆಯಲ್ಲಿ 
ಈ ಕೆಳಕಂಡ ದಿನಾಂಕಗಳಂದು ಮೈಸೂರಿಗೆ ಆಗಮಿಸಿ 
ಸಭೆ ಹಾಗೂ ಪ್ರವಾಸಗಳನ್ನು ಕೈಗೊಂಡಿರುತ್ತಾರೆ. 

ದಿನಾ೦ಕ:07/04/2020 

ದಿನಾ೦ಕ:23/04/2020 

ದಿನಾ೦ಕ:14/05/2020 

ದಿನಾ೦ಕ:29/05/2020 

ದಿನಾಂಕ:07/08/2020 

ದಿನಾ೦ಕ:03/11/2020 

ದಿನಾಂಕ:25/11/2020 


30., 


ಬೀದರ್‌ 


ಪ್ರ.ಸಂ ಮಾನ್ಯ ಉಸ್ತುವಾರಿ ಸಭೆ 
" ಕಾರ್ಯದರ್ಶಿಗಳ ಹೆಸರು ದಿನಾಂಕ 
1 |ಶ್ರೀಎಲ್‌ೆ. ಅತೀಕ್‌, ಭಾ.ಆ.ಸೇ, 30.03.2019 
‘2 'ಡಾ॥ಇ.ವಿ. ರಮಣರೆಡ್ಡಿ ಭಾ.ಆ.ಸೇ. | 29.01.2020 
3 -[ಡಾ॥ ಇ.ವಿ. ರಮಣರೆಡ್ಡಿ, ಭಾ.ಆ.ಸೇ. | 26.02.2020 
4 [ಡಾ।ರಿಚರ್ಡ್‌ ವಿನ್ಸಂಟ್‌ ಡಿಸೋಜಾ, | 02072021 
ಭಾ.ಆ.ಸೇ. 

5 [|ಡಾ।ರಿಚರ್ಡ್‌ ವಿನ್ಸೆಂಟ್‌ ಡಿಸೋಜಾ, | 04.08.2021 

k ಭಾ.ಆ.ಸೇ, 
6 [ಡಾ|| ರಿಚರ್ಡ್‌ ವಿನ್ಸೆಂಟ್‌ ಡಿಸೋಜಾ, | 07.09.2021 


ಭಾ.ಆ.ಸ್ಗ : 


ಅನುಬಂಧ-2 


ಕ್ರಮ 17 ಜಿಲ್ಲೆಯ ಹೆಸರು 


ಉತ್ತರ 


1. ಗದಗ 


1 ದಿನಾಂಕ: 14/10/2019 ರಂದು ಕೊಣ್ಣೂರ ಪ್ರವಾಹ 
ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿರುತ್ತಾರೆ. 

ಬ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ದಿನಾಂಕ: 
11/05/2020 ರಂದು ಮುಂಡರಗಿ ತಾಲ್ಲೂಕಿನ ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಸತಿ ನಿಲಯ ಮುಂಡರಗಿ 
ಯಲ್ಲಿರುವ ಕ್ಕಾರಂಟೈನ ನಲ್ಲಿರುವವರನ್ನು 
ಪರಿಶೀಲಿಸಿದರು. ಮತ್ತು ದಿನಾಂಕ: 28/05/2020 ರಂದು 
ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ಎವಿಲಯ 
ಮುಂಡರಗಿಯಲ್ಲಿರುವ ಕ್ಯಾರಂಟೈನ ನಲ್ಲಿರುವವರನ್ನು 
ಪರಿಶೀಲಿಸಿದರು ಹಾಗೂ ವಸತಿ ನಿಲಯದಲ್ಲಿ ಸುವ್ಯವಸ್ಥೆ, 
ಸ್ವಚ್ಛತೆ ಒಳ್ಳೆಯ ಆಹಾರ ನೀಡಲು ವಸತಿ ನಿಲಯದ 
ಮೇಲ್ವಿಚಾರಕರಿಗೆ ಸೂಚಿಸಿದರು. 


2. ಕೋಲಾರ 


ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೋಲಾರ ಜಿಲ್ಲೆಗೆ 
ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಲೂರು ತಾಲ್ಲೂಕಿನ ಚಿಕ್ಕ 
ತಿರುಪತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಮತ್ತು 
ಶಾಲಾ ಕಟ್ಟಡಗಳ ಪರಿಶೀಲನೆ ಹಾಗೂ ಶ್ರೀನಿವಾಸಪುರ 
ತಾಲ್ಲೂಕಿನ ಆಶ್ರಯ ನೀಲ್‌ಬಾಗ್‌ ಶಾಲೆ ಯಲ್ಲೂರು ನ್ಯಾಷನಲ್‌ 
ಕಾಲೇಜು, ಕೆಲವು ಶಾಲೆಗಳಿಗೆ, ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ 
ಶುದ್ದ ಕುಡಿಯುವ ನೀರಿನ ಘಟಕ ಮತ್ತು ಕೃಷಿ ಹೊಂಡಾಗಳ ಬಗ್ಗೆ 
ಪರಿವೀಕ್ಷಣೆ ಮಾಡಿರುತ್ತಾರೆ. 


ಕೋವಿಡ್‌-19 ಕೈ ಸಂಬಂಧಿಸಿದಂತೆ ಮಾಲೂರು, 
ಬಂಗಾರಪೇಟೆ ಮತ್ತು ಕೆ.ಜಿ.ಎಫ್‌ ತಾಲ್ಲೂಕುಗಳ ಆಸ್ಪತ್ರೆಗಳಿಗೆ 
ಭೇಟಿ ನೀಡಿ ಕೊರೋನಾ ರೋಗಿಗಳ ಬಗ್ಗೆ ಪರಿಶೀಲನೆ 
ಮಾಡಲಾಯಿತು. 


ಗ 7] ಬೆಂಗಳೂರು ನಗರ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಬೆಂಗಳೂರು ನಗರ 
ಜಿಲ್ಲೆಯಲ್ಲಿ ಅನೇಕಲ್‌ ತಾಲ್ಲೂಕು, ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಯಲಹಂಕ ತಾಲ್ಲೂಕು, ಬರೆ ಪೀಡಿತ ಪುದೇಶಗಳಿಿಗೆ 
ಪ್ರವಾಸ ಕೈಗೊಂಡಿರುತ್ತಾರೆ. 


4. ಚಿಕ್ಕಮಗಳೂರು 


1. ಶ್ರೀ ರಾಜೀವ್‌ ಚಾವ್ಲಾ, 
ಸರ್ಕಾರದ ಅಪರ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
ದಿನಾಂಕ ತಾಲ್ಲೂಕು ಮಟ್ಟಿದ ಸಭೆ! ಪ್ರವಾಸದ 
ವಿವರ 
01/02/2019 | ಕಡೂರು ತಾಲ್ಲೂಕಿನ ಭೇಟಿ-ಕಡೂರು 
ತಾಲ್ಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ 
ಮತ್ತು ಪರಿಶೀಲನಾ ಸಭೆ 


18/05/2019 | ಕಡೂರು ತಾಲ್ಲೂಕು ಪಂಚಾಯಿತಿಯಲ್ಲಿ 
ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಮತ್ತು 
ಪರಿಶೀಲನಾ ಸಭೆ 


10/07/2019 | ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ 
ಕಛೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ 
09/08/2019 | ಆಗಸ್ಟ್‌ 2019ರ ತೀವ್ರ ಮಳೆಯಿಂದ ಅತಿವೃಷ್ಟಿ 
ಉಂಟಾದ ಮೂಡಿಗೆರೆ ತಾಲ್ಲೂಕಿಗೆ ಭೇಟಿ 
ಮತ್ತು ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ 
ಪರಿಹಾರ ಕ್ರಮಗಳ ಕುರಿತು ಸಭೆ. 


11/08/2019 | ಆಗಸ್ಟ್‌ 2019ರ ತೀವ್ರ ಮಳೆಯಿಂದ ಅತಿವೃಷ್ಟಿ 
ಉಂಟಾದ ಮೂಡಿಗೆರೆ ತಾಲ್ಲೂಕಿಗೆ ಭೇಟಿ 
ಮತ್ತು ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ 
ಪರಿಹಾರ ಕ್ರಮಗಳ ಕುರಿತು ಸಭೆ. 


16/08/2019 | ಅತೀವೃಷ್ಣಿಯಿಂದ ಉಂಟಾಗಿರುವ ಹಾನಿಗಳು 
ಕೈಗೊಂಡಿರುವ ಪರಿಹಾರ ಕ್ರಮಗಳ ಬಗ್ಗೆ 
ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ 
.|ಪರಿಶೀಲನಾ ಸಭೆ ಮತ್ತು ಮೂಡಿಗೆರೆ 
ತಾಲ್ಲೂಕಿನ ನಿರಾಶ್ರಿತರ ಕಾಳಜಿ ಕೇಂದ್ರಗಳಿಗೆ 
1 ಭೇಟಿ. 


[21/08/2019 |ಶ್ರೀ ಸಔ. ರವಿ, ಮಾನ್ಯ ಸಚಿವರು ಹಾಗೂ ಶೀ 
ಜೆ.ಸಿ. ಮಾಧುಸ್ವಾಮಿ, ಮಾನ್ಯ ಸಚಿವರು, 
ಮೂಡಿಗೆರೆ ತಾಲ್ಲೂಕಿನ ಅತೀವೃಷ್ಟಿ 
ಪ್ರದೇಶಗಳಿಗೆ ಭೇಟಿ ನೀಡಿದ್ದು ಭೇಟಿ 
ಕಾಲದಲ್ಲಿ ಸಜಿವರೊಡನೆ 
ಭಾಗವಹಿಸಿರುತ್ತಾರೆ. 


27/08/2019 ಮೂಡಿಗೆರೆ ತಾಲ್ಲೂಕಿನ ಅತೀವೃಷ್ಟಿ 
ಪುದೇಶಗಳಿಗೆ ಮಾನ್ಯ ಮುಖ್ಯಮಂತಿಗಳೊಡನೆ 
ಭೇಟಿ. } 
19/10/2019 | ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಅತೀವೃಷ್ಟಿ | 
"| ಹಿನ್ನೆಲೆಯಲ್ಲಿ ಕೈಗೊಂಡ ಪರಿಹಾರ ಕ್ರಮಗಳ 
ಕುರಿತು ಪ್ರಗತಿ ಪರಿಶೀಲನಾ ಸಭೆ. 


23/10/2019 J ಮುಖ್ಯ ಮಂತಿಗಳು 
ವಿಧಾನಸೌಧದಿಂದ ಆಯಾ ಜಿಲ್ಲಾ 
ಕೇಂದ್ರದಲ್ಲಿ ಎಲ್ಲಾ ಜಿಲ್ಲೆಯ ಉಸ್ತುವಾರಿ 
ಕಾರ್ಯದರ್ಶಿಗಳು ಮತ್ತು 
ಜಿಲ್ಲಾಧಿಕಾರಿಗಳೊಂದಿಗೆ ನಡೆಸಿದ ವಿಡಿಯೋ 
ಸಂವಾದದಲ್ಲಿ ಭಾಗವಹಿಸಲಾಗಿದೆ. 


| 


ಆಗಸ್ಟ್‌ 2019ರ ತೀವ್ರ ಮಳೆಯಿಂದ ಅತಿವೃಷ್ಟಿ 

ಉಂಟಾದ ಮೂಡಿಗೆರೆ ತಾಲ್ಲೂಕಿಗೆ ಭೇಟಿ 
ಮತ್ತು ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ 
ಪರಿಹಾರ ಕ್ರಮಗಳ ಕುರಿತು ಸಬೆ. 


18/12/2019 


ಡಾ। ಶಾಲಿನಿ ರಜನೀಶ್‌, 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
| ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಹಾಗೂ ಸಾಂಖ್ಯಿಕ ಇಲಾಖೆ. 


ದಿನಾಂಕ | ತಾಲ್ಲೂಕು ಮಟ್ಟದ ಸಭೆ/ಪ್ರವಾಸದ ವಿವರ 


24/01/2020 | ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಕೋವಿಡ್‌-19 

_ ಸೋಂಕು ತಡೆಯುವಿಕೆ ಸಂಬಂಧ ಹಾಗೂ 
ಲಾಕ್‌ ಡೌನ್‌ ಪರಿಸ್ಥಿತಿಯ ಹಿನ್ನಲೆಯಲ್ಲಿ 
ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ 
ಕುರಿತು ಸಭೆ. 


ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದಲ್ಲಿ 
ಸಭೆಯನ್ನು ನಡೆಸಿ, ನಂತರ ತಾಲ್ಲೂಕು ಮಟ್ಟದಲ್ಲಿ 
ಪ್ರವಾಸೆವನ್ನು ಕೈಗೊಳ್ಳುತ್ತಿದ್ದಾರೆ. 

ಕೊಪ್ನಳ ದಿನಾಂಕ: 09/08/2019 ರಂದು ಕೊಪ್ಪಳ ಜಿಲ್ಲೆಯ ಕೊಪ್ಪ: FE 
ತಾಲ್ಲೂಕಿನ ನೆರೆ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ಭೇಟಿ ನೀಡಿರುತ್ತಾರೆ. 

ಬೆಂಗಳೂರು ತಾಲ್ಲೂಕು ಮಟ್ಟದಲ್ಲಿ ಪ್ರವಾಸ ಫೈಗೊಂಡಿರುತ್ತಾರೆ. 

ಗಾಮಾಂತರ § 

ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ಪ್ರವಾಸ ಕೈಗೊಂಡು 2019-20ನೇ ಸಾಲಿನಲ್ಲಿ 
ಚಾಮರಾಜನಗರ, ಗುಂಡ್ಲುಪೇಟೆ, ಯಳಂದೂರು ತಾಲ್ಲೂಕು ಬರ 
ಪ್ರದೇಶಗಳಿಗೆ ಮತ್ತು ಕೊಳ್ಳೇಗಾಲ ತಾಲ್ಲೂಕಿನ ಪ್ರಬಾಹ ಪೀಡಿತ 
ಪ್ರದೇಶಗಳಿಗೆ ಪ್ರವಾಸ ಕೈಗೊಂಡಿರುತ್ತಾರೆ. 

ಉತ್ತರ ಕನ್ನಡ 2019 ರ ಆಗಸ್ಟ್‌ ತಿಂಗಳಿನಲ್ಲಿ ಉಂಟಾದ ಪ್ರವಾಹದ 


ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀ 
ಮುನೀಷ್‌ ಮೌಬದ್ಗಿಲ್‌, ಭಾಆಸೇ ರವರು ಜಿಲ್ಲೆಯ ಕಾರವಾರ ಮತ್ತು 
ಅಂಕೋಲಾ. ತಾಲ್ಲೂಕುಗಳಿಗೆ ಭೇಟಿ ನೀಡಿ ಪರಿಶೀಲನೆ 
ನಡೆಸಿರುತ್ತಾರೆ. 


10. [ವಿಜಯಪುರ 


ದಿನಾಂಕ 


ವಿವರ 


08/08/2019 


ಮುದ್ದೇಬಿಹಾಳ ತಾಲೂಕಿನ ತಂಗಡಗಿ 
ಗ್ರಾಮದ ಆರೋಗ್ಯ ತಪಾಸಣೆ ಕೇಂದ್ರಕ್ಕೆ 
ಭೇಟಿ ನೀಡಿ ಪರಿಶೀಲಿಸಿದರು. 


09/08/2019 


ನಿಡಗುಂದಿ ತಾಲೂಕಿನ ಮಸೂತಿ ಪುನರ 
ವಸತಿ ಕೇಂದ್ರಕ್ಕೆ ಭೇಟಿ ನೀಡಿ 
ಪರಿಶೀಲಿಸಿದರು. 


30/01/2020 


ನಿಡಗುಂದಿ ತಾಲೂಕಿನ ಮಸೂತಿ ಹಾಗೂ 
ಯಲಗೂರು ಗ್ರಾಮಗಳಿಗೆ ಭೇಟಿ ನೀಡಿದರು. 


22/04/2020 


ಕೊರೋನಾ ವೈರಸ್‌ (ಣೋವಿಡ್‌-19) 
ಪ್ರಕರಣಕೆ, ಸಂಬಂಧಿಸಿದಂತೆ ವಿಜಯಪುರ 
ತಾಲೂಕಿನ ರತ್ತಾಪೂರ ಗ್ರಾಮ ಕಂಟೇನ್ಮಂಟ್‌ 
ರೋನ್‌ ಕೈ ಭೇಟಿ ನೀಡಿದರು. ನಂತರ 
ಧೂಳಖೇಡ ಚೌಕ್‌ ಪೋಸ್ಕೆಕ್ಸೆ ಭೇಟಿ ನೀಡಿ 
ಪರಿಶೀಲನೆ. 


11/05/2020 


ಕೊರೋನಾ ವೈರಸ್‌  ಹಣೋವಿಡ್‌19) | 


ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ 
ನಗರ ಮತ್ತು ಅರ್ಜುಣಗಿ ಗ್ರಾಮದ 
ಕಂಟೇನ್ನಂಟ್‌ ರೋನ್‌ ಗಳಿಗೆ ಭೇಟಿ 
ನೀಡಿದರು. 


11. | ದಾವಣಗೆರೆ 


* ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ತಾಲ್ಲೂಕು ಮಟ್ಟದ 
ಸಭೆಗಳನ್ನು ನಡೆಸಿರುವುದಿಲ್ಲ. 
* 2019 ರಲ್ಲಿ ತಾಲ್ಲೂಕು ಮಟ್ಟಿದಲ್ಲಿ ಹರಿಹರ ಮತ್ತು 
ಹೊನ್ನಾಳಿ ತಾಲ್ಲೂಕುಗಳಲ್ಲಿ ನೆರೆಹಾವಳಿ ಪ್ರದೇಶಗಳಿಗೆ 
ಭೇಟಿ ನೀಡಿ ಪರಿಶೀಲನೆ ನಡೆಸಿರುತ್ತಾರೆ. 
*° 2019 ರಲ್ಲಿ ದಾವಣಗೆರೆ ತಾಲ್ಲೂಕು ಮತ್ತು ಜಗಳೂರು 
ತಾಲ್ಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು 


ಗೋಶಲೆ ತಪಾಸಣೆ ಕೈಗೊಂಡಿರುತ್ತಾರೆ. 


12. | ಹಾಸನ 


ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕು, ಆಲೂರು ತಾಲ್ಲೂಕು ಹಾಗೂ 
ಹಾಸನ ತಾಲ್ಲೂಕುಗಳಲ್ಲಿ ದಿನಾಂಕ 17/12/2019 ರಂದು ಪ್ರವಾಸವನ್ನು 


ಕೈಗೊಳ್ಳಲಾಗಿರುತ್ತದೆ. 
ಕ್ರಮ ಸಂಖ್ಯೆ ಅಂಶಗಳು 
01 ಉಸ್ತುವಾರಿ ಜಿಲ್ಲೆಯ | ಹಾಸನ ಜಿಲ್ಲೆ 
| ಹೆಸರು 
02 ಜಿಲ್ಲಾ ಉಸ್ತುವಾರಿ | ನವೀನ್‌ರಾಜ್‌ ಸಿಂಗ್‌ 
ಕಾರ್ಯದರ್ಶಿಗಳ ಹೆಸರು | ಐ.ಎ.ಎಸ್‌. 
03 ಪ್ರವಾಸ ಕೈಗೊಂಡ | 17/12/2019 | 
ದಿನಾಂಕ 


ವಿವಿಧ ಯೋಜನೆಗಳ ಪ್ರಗತಿ ಪರಿಶೀ।ಃನಾ ವರದಿ 


ಎ | ಜಿಲ್ಲಾ ಉಸ್ತುವಾರಿ "| 1 ರಾಗಿ ಮತ್ತು ಬತ್ತದ ಬೆಂಬಲ ಚಿಲಿ, 
ಕಾರ್ಯದರ್ಶಿಗಳು ಖರೀದಿಸುವ ಬಗ್ಗೆ. 


ಗಮನಿಸಿದ ಅಂಶಗಳು 2. ನೆರೆಹಾವಳಿಯಿಂದ 


ಹಾನಿಗೊಳಗಾದ ಮನೆಗಳಿಗೆ 
ಪರಿಹಾರ ನೀಡುವ ಬಗ್ಗೆ 

3. ಅಂಗನವಾಡಿ ಕಟ್ಟಡ, ರಸ್ತೆಗಳು 
ಹಾಗೂ ಕೆರೆಗಳ ದುರಸ್ತಿ ಬಗ್ಗೆ 

4. ಸಕಾಲ, ಇ-ಅಫೀಸ್‌, ಕೆ.ಷಿಪ್‌ ಪ್ರಗತಿ 
ಸಾಧಿಸುವ ಬಗ್ಗೆ 

5, ಹಾಸ್ಕಲ್‌ ಗಳಿಗೆ ನಿವೇಶನ 
ಒದಗಿಸುವ ಬಗ್ಗೆ 

6. ಶುದ್ದ ಕುಡಿಯುವ ಮವೀರಿನ 
ಘಟಕಗಳ ಸ್ಥಾಪಿಸುವ ಬಗ್ಗೆ 

7. ತಾಲ್ಲೂಕು ಆಸ್ಪತ್ರೆಗಳ ಪರಿಶೀಲನೆ 
ಮಾಡುವ ಬಗ್ಗೆ 


7 ನಿರ್ದೇಶನ ನೀಡಿದ ಬಗ್ಗೆ |1. ರಾಗಿ ಮತ್ತು ಭತ್ತವನ್ನು ಬೆಂಬಲ | 
ಸಾರಾಂಶ ಬೆಲೆಯಲ್ಲಿ ಖರೀದಿಸುವ ಬಗ್ಗೆ ರ್ಭಾರಿ 
ಆದೇಶ ಹೊರಡಿಸಬೇಕಿದೆ. ರಭಿ 
ಬಿತ್ತನೆ ತೃಷ್ತಿಕರವಾಗಿದೆ. ಬೀಜ, 
' ಗೊಬ್ಬರ, ಕೀಟಿ ನಾಶಕಗಳು ಅಗತ್ಯ 
ಪ್ರಮಾಣದಲ್ಲಿ ಲಭ್ಯವಿದೆ. ನೆರೆ 
ಹಾವಳಿಗೆ ಸಂಬಂಧಿಸಿದಂತೆ 
ಪರಿಹಾರ ತಂತ್ರಾಂಶದಲ್ಲಿ ೨೩೮೯೧ 
ಫಲಾನುಭವಿಗಳ ಡಾಟಾ ಎಂಟ್ರಿ 
ಮುಗಿದಿದ್ದು, ಇದುವರೆವಿಗೂ 
೩೬.೫೨ ಕೋಟಿ. ಅನುದಾನ 
ಬಿಡುಗಡೆ ಆಗಿರುತ್ತದೆ. ೨೦೧೮- 
೧೯ನೇ ಸಾಲಿನ ಖರೀಫ್‌ ಬೆಳೆಗಳ 
ವಿಮೆಗೆ ಸಂಬಂಧಿಸಿದಂತೆ ೪೬ 
ಕೋಟಿ ಕೇಮ್‌ನ ಪೈಕಿ ೪೦ ಕೋಟಿ 
ಬಂದಿದ್ದು, ಇನ್ನೂ ೬ ಕೋಟಿ 
ಅನುದಾನ ಬರಬೇಕಿದೆ. 


2. ನೆರೆ ಹಾವಳಿಯಿಂದ 
ಹಾನಿಗೊಳಗಾದ ಮನೆಗಳಿಗೆ 
ಸಂಬಂಧಿಸಿದಂತೆ ಗ್ರಾಮೀಣ 
ಪ್ರದೇಶದಲ್ಲಿ ೧೯೧೫ ಮತಗಳು 
ಹಾನಿಗೀಡಾಗಿದ್ದು, ಎಲ್ಲಾ ೧೯೧೫ 
ಮನೆಗಳಿಗೆ ಮೊದಲನೇ ಹಂತದ 
ಹಣ ಬಿಡುಗಡೆ ಮಾಡಲಾಗಿರುತ್ತದೆ. 
ಇದೇ ರೀತಿ ನಗರ ಪ್ರದೇಶದ ಅರ್ಹ 
೧೮೪ ಮನೆಗಳ ಪೈಕಿ ಎಲ್ಲಾರಿಗೂ 


ಮೊದಲನೇ ಕಂತು 
ಬಿಡುಗಡೆಯಾಗಿದೆ. ಸೆಪ್ಟೆಂಬರ್‌ 
ತಿಂಗಳಲ್ಲಿ ಮಳೆಯಿಂದ 


ಹಾನಿಗೀಡಾದ ೮೯ ಮನೆಗಳಲ್ಲಿ ಸಿ 
ವರ್ಗದ ೬೩ ಮನೆಗಳಿಗೆ ಹಣ 
ಬಿಡುಗಡೆಯಾಗಬೇಕಿದ್ದು, ಇದಕ್ಕಾಗಿ 
೧೦.೫೦ ಲಕ್ಷಗಳ ಬೇಡಿಕೆ ಸಲ್ಲಿಸಿದೆ. 
ಮಳೆ ಹಾನಿಯಿಂದ ಸಂಭವಿಸಿದ 
ಶಾಲೆಗಳ ರಿಪೇರಿಗೆ ೮೬೨ ಕೋಟಿ 
ಅನುದಾನ ಬಿಡುಗಡೆಯಾಗಿದ್ದು, 


ಕೆಲವಾರು ಕಾಮಗಾರಿ 
ಪೂರ್ಣಗೊಂಡಿದ್ದು, ಜನವರಿ 
ಅಂತ್ಯದೊಳಗೆ ಎಲ್ಲಾ 


ಕಾರ್ಯಗಳನ್ನು 


ಫೂರೈಸವಾಗುವುದು. ಮಠ ಹಾನಿಗೆ 


ಸಂಬಂಧಿಸಿದ ಪರಿಹಾರವನ್ನು 
. ತಾಲ್ಲೂಕುವಾರು ನೀಡಲಾಗುತ್ತಿದ್ದು, 
ಒಂದು ತಾಲ್ಲೂಕಿನಲ್ಲಿ ಒಂದಕ್ಕಿಂತ 


ಹೆಚ್ಚಿನ ವಿಧಾನಸಭಾ 
ನೇತ್ರಗಳಿದ್ದಲ್ಲಿ ಹಂಚಿಕೆ 
, ಕಷ್ಟವಾಗುತ್ತಿದೆ. ಇದರ ಬದಲಾಗಿ 
1 ವಿಧಾನಸಭಾ ಕ್ಲೇತವಾರು ಹಣ 
ಹಂಚಿಕೆ ಮಾಡುವುದು 

ಸೂಕವಾಗಿರುತದೆ. 


3. ಅಂಗನವಾಡಿ ಹಾಗೂ ಇತರೆ ರಸ್ತೆ 
ಕೆಲಸಗಳು ಇನ್ನೂ 
ಪ್ರಾರಂಭವಾಗಬೇಕಿರುತ್ತದೆ. ಹಾಸನ 
ಜಿಲ್ಲೆಯ ಗ್ರಾಮಾಂತರ ರಸ್ತೆಗಳು 
ಹಾಗೂ ಅಂಗನವಾಡಿ ಕೇಂದ್ರಗಳ 
ಹಾನಿಗೆ . ಸಂಬಂಧಿಸಿದಂತೆ ಒಟ್ಟು 
೩೦.೦೦ ಕೋಟಿಗಳ ಅನುದಾನದ 
ಅಗತ್ಯವಿದ್ದು, ಇದರ ಪೈಕಿ ಕೇವಲ 
೧೫.೦೦ " ಕೋಟಿ 

_ _ ಬಿಡುಗಡೆಯಾಗಿರುತ್ತದೆ. ಕೆರೆಗಳ 

‘ | ದುರಸ್ತಿ -. ಹೊರತುಪಡಿಸಿ ೧೧.೪೭ 

- 1 ಕೋಟಿ ಹೆಚ್ಚುವರಿ ಅನುದಾನಕ್ಕೆ 

ಪ್ರಸ್ತಾವನೆ ಸಲ್ಲಿಸಿದ್ದು, ಸರ್ಕಾರದ 

ಅನುಮತಿ ಬೇಕಿರುತ್ತದೆ. ಕೆರೆಗಳ 

ದುರಸಿಗೆ ಪ್ರತಿ ಕೆರೆಗೆ ೧.೫ ಲಕ್ಷ 

ಎನ್‌.ಡಿ. ' ಆರ್‌.ಎಫ್‌. 

ನಿಯಮಾವಳಿಗಳ ಪ್ರಕಾರ 

ಅರ್ಹವಿದ್ದು, ಈ  ಮೊತದಲ್ಲಿ 

ಪರಿಹಾರ ಕಾರ್ಯ ಕೈಗೊಳ್ಳವುದು 
ಸಾಧ್ಯವಿರುವುದಿಲ್ಲ. 


4.. ಪ್ರತಿ ಕೆರೆಗೆ ಕನಿಷ್ಠ ೧೫ ರಿಂದ ೨೦ 
ಲಕ ಅವಶ್ಯಕವಿರುತ್ತದೆ. ಹಾಸನ 
ಜಿಲ್ಲೆಯ ಒಟ್ಟು ೨೧೪ ಕೆರೆಗಳಿಗೆ ೧೨ 
ಕೋಟಿ ಅನುದಾನದ : ಅವಶ್ಯಕತೆ 
ಇರುತ್ತದೆ. 


5. ಜಿಲ್ಲಾಧಿಕಾರಿಗಳ ಪಿ.ಡಿ. ಖಾತೆಯಲ್ಲಿ 
ರೂ. ೧೩.೩೨ ಕೋಟೆ ಲಭ್ಯವಿದೆ. 


6. ಸಕಾಲ ಯೋಜನೆಯಲ್ಲಿ ಜಿಲ್ಲೆಯು 
ಒಟ್ಟಾರೆಯಾಗಿ ೧೦ ವೇ 
ಸ್ಥಾನದಲ್ಲಿದ್ದು, ಕಂದಾಯ 
ಇಲಾಖೆಯು ಸಕಾಲ 
ಅನುಷ್ಠಾನದಲ್ಲಿ ೨ನೇ ಸ್ಥಾನದಲ್ಲಿದೆ. 
ಇ-ಆಫೀಸ್‌ ಅನುಷ್ಠಾನಕ್ಕೆ ತರಬೇತಿ 
ಪೂರ್ಣಗೊಳಿಸಿದ್ದು, ಶೀಘುದಲ್ಲಿ 


ಅನುಷ್ಠಾನಗೊಳಿಸಲು 
ಯೋಜಿಸಲಾಗಿದೆ. -ಕೇಂದ್ರ 
ಸರ್ಕಾರದ ಯೋಜನೆಗಳಿಗೆ 


ಸಂಬಂಧಿಸಿದಂತೆ ಎನ್‌.ಹೆಚ್‌ -೨೦೬ 
ರಲ್ಲಿ ಶೇ ೮೦ ಕಿಂತ ಹೆಚ್ಚಿನ 


ಭೂಮಿಯನ್ನು ಈಗಾಗಲೇ 
ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ 
ವರ್ಗಾಯಿಸಲಾಗಿದೆ. ಳೆ-ಶಿಪ್‌ 


ಯೋಜನೆಯಡಿ ಇನ್ನು ಹೆಚ್ಚಿನ 


- "17. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ 
ಇಲಾಖೆಗೆ 1 ನಿವೇಶನ, 
ಅಲ್ಪಸಂಖ್ಯಾತರ ಇಲಾಖೆಗೆ 1 
ನಿವೇಶನ ಹಾಸ್ಕೆಲ್‌ ಗೆ ಬೇಕಾಗಿದ್ದು, 
ನಿವೇಶನಗಳನ್ನು ಬೇಗನೆ 
ಒದಗಿಸಬೇಕಿದೆ. 


8. 454 ಶುದ್ಧ ಕುಡಿಯುವ ನೀರಿನ 
ಘಟಲಗಳ ಪೈಕಿ 385 (ಶೇ.84%) 
ಕಾರ್ಯ ವಿರ್ವಹಿಸುತ್ತಿದೆ. 124 
ಘಟಕಗಳಿಗೆ ನಿರ್ವಹಣೆಗಾಗಿ 
ಟೆಂಡರ್‌ ಕರೆಯಲಾಗಿದೆ. 


9. ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ನಿಯಮಿತವಾಗಿ ವೇತನ 
ನೀಡಲಾಗುತ್ತಿದೆ. ಆಗಸ್ಟ್‌ ತಿಂಗಳಲ್ಲಿ 
ಹೆಚ್ಚಿಸಾದ ವೇತನ ಇನ್ನೂ |. 
ಪಾಪತಿಸಬೇಕಿದೆ. 


I: ಕ್ಷೇತ್ರ ವೀಕ್ಷಣ 


“ಪ್ರಮ' ಭೇಟಿ ನೀಡಿದ ಭೇಟಿ ನೀಡಿದ ಸಳ | ಗಮನಿಸಿದ ಅಂಶಗಳು 
ಸಂಖ್ಯೆ: | ತಾಲ್ಲೂಕು / 
ಹಳ್ಳಿ 
ಹಾಸನ /ಹಾಸನ | ಪೆನಷನ್‌ . | ಅತಿಯಾದ 
"ನಗರ ": |ಮೊಹಲ್ಲಾ ' ಮಳಿಯಿಂದ ಪೂರ್ಣ 
01. * ಪ್ರಮಾಣದಲ್ಲಿ 
ಹಾನಿಯಾಗಿರುವ ೦೨ 
ಮನೆಗಳನ್ನು 
ವೀಕ್ಷಿಸಲಾಯಿತು. 
ಆಲೂರು /| ಸ.ಹಿ.ಪ್ರಾ. ಶಾಲೆ | ಮಳೆಯಿಂದ 
02 ಭೈರಾಪುರ ಹಾನಿಯಾದ , ಶಾಲಾ 
' ಕಟ್ಟಿಡವನ್ನು 
. ವೀಕ್ಷಿಸಲಾಯಿತು. 
ಸಕಲೇಶಪುರ | ಆರ್‌ಓ. ಪ್ಲಾಂಟ್‌ [ಕುಡಿಯುವ ನೀರಿನ 
'ಬಾಳುಷೇಟೆ ಆರ್‌.ಓ. ಪ್ಲಾಂಟ್‌ 
03 ಘಟಕವನ್ನು 
ಪರಿಶೀಲಿಸಲಾಯಿತು. 
ಸಕಲೇಶಪುರ ಆರ್‌.ಓ. ಪ್ಲಾಂಟ್‌ ಕುಡಿಯುವ ನೀರಿನ 
' - !ಬಾಳ್ನುಪೇಟೆ ಆರ್‌.ಓ. ಪ್ಲಾಂಟ್‌ 
04 | ಘಟಕವನ್ನು 
- ಪರಿಶೀಲಿಸಲಾಯಿತು. 
ಸಕಲೇಶಪುರ ಸ.ಹಿ.ಪ್ರಾ.ಶಾಲೆ ಮಳೆಯಿಂದ 
, !ಬಾಳ್ಳುಪೇಟೆ . | ಹಾನಿಯಾದ ಶಾಲಾ 
05 | * ಕಟ್ಟಿಡದ ದುರಸ್ತಿ 
ಕಾರ್ಯವನ್ನು 
- ಪರಿಶೀಲಿಸಲಾಯಿತು. 
c_| ಇತರೆ ವಿಷಯಗಳು 


10. ರಾಗಿ ಮತ್ತು ಭತ್ತವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸುವ ಬಗ್ಗೆ ಸರ್ಕಾರಿ 
ಆದೇಶ ಹೊರಡಿಸಬೇಕಿದೆ. ರಭಿ ಬಿತ್ತನೆ ತೃತ್ನಿಕರವಾಗಿದೆ. ಬೀಜ, ಗೊಬ್ಬರ, ಕಟಿ 
ಸಾಶಕಗಳು ಅಗತ್ಯ ಪ್ರಮಾಣದಲ್ಲಿ ಲಭ್ಯವಿದೆ. ನೆರೆ ಹಾವಳಿಗೆ ಸಂಬನಿಧಿಸಿದಸಿತೆ 


ಪರಿಹಾರ ತಂತಾಸಿಶದಲ್ಲಿ ೨೩೮೯೧ ಫಲಾನುಭವಿಗಳ ಡಾಟಾ ಎಂಟ್ರಿ 


ಮುಗಿದಿದ್ದು, ಇದುವರೆವಿಗೂ ೩೬೫೨ ಕೋಟಿ ಅನುದಾನ ಬಿಡುಗಡೆ 
ಆಗಿರುತ್ತದೆ. ೨೦೧೮-೧೯ನೇ ಸಾಲಿನ ಖರೀಫ್‌ ಬೆಳೆಗಳ ವಿಮೆಗೆ ಸಂಬಸಿಧಿಸಿದಷಿತೆ 
೪೬ ಕೋಟಿ ಕೇಮ್‌ನ ಪೈಕಿ ೪೦ ಕೋಟಿ ಬಂದಿದ್ದು, ಇನ್ನೂ ೬ ಕೋಟಿ 
ಅನುದಾನ ಬರಬೇಕಿದೆ. 


11. ನೆರೆ ಹಾವಳಿಯಿಂದ ಹಾನಿಗೊಳಗಾದ ಮನೆಗಳಿಗೆ ಸಂಬಂಧಿಸಿದಂತೆ 
ಗ್ರಾಮೀಣ ಪ್ರದೇಶದಲ್ಲಿ ೧೯೧೫ ಮತಗಳು ಹಾನಿಗೀಡಾಗಿದ್ದು, ಎಲ್ಲಾ ೧೯೧೫ 
ಮನೆಗಳಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಮಾಡಲಾಗಿರುತ್ತದೆ. ಇದೇ 
ರೀತಿ ನಗರ ಪ್ರದೇಶದ ಅರ್ಹ ೧೮೪ ಮನೆಗಳ ಪೈಕಿ ಎಲ್ಲಾರಿಗೂ ಮೊದಲನೇ 
ಕಂತು ಬಿಡುಗಡೆಯಾಗಿದೆ. ಸೆಪ್ಟೆಂಬರ್‌ ತಿಂಗಳಲ್ಲಿ ಮಳೆಯಿಂದ ಹಾನಿಗೀಡಾದ 
೮೯ ಮನೆಗಳಲ್ಲಿ ಸಿ ವರ್ಗದ ೬೩ ಮನೆಗಳಿಗೆ ಹಣ ಬಿಡುಗಡೆಯಾಗಬೇಕಿದ್ದು, 
ಇದಕ್ಕಾಗಿ ೧೦.೫೦ ಲಕ್ಷಗಳ ಬೇಡಿಕೆ ಸಲ್ಲಿಸಿದೆ. ಮಳೆ ಹಾನಿಯಿಂದ ಸಂಭವಿಸಿದ 
ಶಾಲೆಗಳ ರಿಷೇರಿಗೆ ೮.೬೨ ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಕೆಲವಾರು 
ಕಾಮಗಾರಿ ಪೂರ್ಣಗೊಂಡಿದ್ದು, ಜನವರಿ ಅಂತ್ಯದೊಳಗೆ ಎಲ್ಲಾ 
ಕಾರ್ಯಗಳನ್ನು ಪೂರೈಸಲಾಗುವುದು. ಮಳೆ ಹಾನಿಗೆ ಸಂಬಧಿಸಿದ 
ಪರಿಹಾರವನ್ನು ತಾಲ್ಲೂಕುವಾರು ನೀಡಲಾಗುತ್ತಿದ್ದು, ಒಂದು ತಾಲ್ಲೂಕಿನಲ್ಲಿ 
ಒಂದಕ್ಕಿಂತ ಹೆಚ್ಚಿನ ವಿಧಾನಸಭಾ ಕ್ಲೇತ್ರಗಳಿದ್ದಲ್ಲಿ ಹಂಚಿಕೆ ಕಷ್ಟಬಾಗುತ್ತಿದೆ. 
ಇದರ ಬದಲಾಗಿ ವಿಧಾನಸಭಾ ಕ್ಷೇತ್ರವಾರು ಹಣ ಹಂಚಿಕೆ ಮಾಡುವುದು 
ಸೂಕ್ತವಾಗಿರುತ್ತದೆ. 


12. ಅಂಗನವಾಡಿ ಹಾಗೂ ಇತರೆ ರಸ್ತೆ ಕೆಲಸಗಳು ಇನ್ನೂ 
ಪ್ರಾರಂಭವಾಗಬೇಕಿರುತ್ತದೆ. ಹಾಸನ ಜಿಲ್ಲೆಯ ಗ್ರಾಮಾಂತರ ರಸ್ತೆಗಳು ಹಾಗೂ 
ಅಂಗನವಾಡಿ ಕೇಂದ್ರಗಳ ಹಾವಿಗೆ ಸಂಬಂಧಿಸಿದಂತೆ ಒಟ್ಟು ೩೦.೦೦ ಕೋಟಿಗಳ 
ಅನುದಾನದ ಅಗತ್ಯವಿದ್ದು, ಇದರ ಪೈಕಿ ಕೇವಲ ೧೫.೦೦ ಕೋಟಿ 
ಬಿಡುಗಡೆಯಾಗಿರುತ್ತದೆ. ಕೆರೆಗಳ ದುರಸ್ತಿ ಹೊರತುಪಡಿಸಿ ೧೧೪೭ ಕೋಟಿ 
ಹೆಚ್ಚುವರಿ ಅನುದಾನಕೆ ಪ್ರಸಾವನೆ ಸಲ್ಲಿಸಿದ್ದು, ಸರ್ಕಾರದ ಅನುಮತಿ 
ಬೇಕಿರುತ್ತದೆ. ಕೆರೆಗಳ ದುರಸ್ತಿಗೆ ಪ್ರತಿ ಕೆರೆಗೆ ೧೫ ಲಕ್ಷ ಎನ್‌.ಡಿ.ಆರ್‌.ಎಫ್‌. 
ನಿಯಮಾವಳಿಗಳ ಪ್ರಕಾರ ಅರ್ಹಬಿದ್ದು, ಈ ಮೊತ್ತದಲ್ಲಿ ಪರಿಹಾರ ಕಾರ್ಯ 
ಕೈಗೊಳ್ಳವುದು ಸಾಧ್ಯವಿರುವುದಿಲ್ಲ. ಪ್ರತಿ ಕೆರೆಗೆ ಕನಿಷ್ಠ ೧೫ ರಿಂದ ೨೦ ಲಕ್ಷ 
ಅವಶ್ಯಕವಿರುತ್ತದೆ. ಹಾಸನ ಜಿಲ್ಲೆಯ ಒಟ್ಟು ೨೧೪ ಕೆರೆಗಳಿಗೆ ೧೨ ಕೋಟಿ 
ಅನುದಾನದ ಅವಶ್ಯಕತೆ ಇರುತ್ತದೆ. 


13. ಜಿಲ್ಲಾಧಿಕಾರಿಗಳ ಪಿ.ಡಿ. ಖಾತೆಯಲ್ಲಿ ರೂ. ೧೩.೩೨ ಕೋಟಿ ಲಭ್ಯವಿದೆ. 


14. ಸಕಾಲ ಯೋಜನೆಯಲ್ಲಿ ಜಿಲ್ಲೆಯು ಒಟ್ಟಾರೆಯಾಗಿ ೧೦ ನೇ ಸ್ಥಾನದಲ್ಲಿದ್ದು, 
ಕಂದಾಯ ಇಲಾಖೆಯು ಸಕಾಲ ಅನುಷ್ಠಾನದಲ್ಲಿ ೨ನೇ ಸ್ಥಾನದಲ್ಲಿದೆ. ಇ- 
ಆಫೀಸ್‌ ಅನುಷ್ಠಾನಕ್ಕೆ ತರಬೇತಿ ಪೂರ್ಣಗೊಳಿಸಿದ್ದು, ಶೀಘ್ರದಲ್ಲಿ 
ಅನುಷ್ಮಾನಗೊಳಿಸಲು ಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ 
ಸಂಬಂಧಿಸಿದಂತೆ ಎನ್‌. ಹೆಚ್‌-೨೦೬ ರಲ್ಲಿ ಶೇ. ೮೦ ಕ್ಕಿಂತ ಹೆಚ್ಚಿನ 
ಭೂಮಿಯನ್ನು ಈಗಾಗಲೇ ರಾಷ್ಟ್ರೀಯ ಹೆದಾರಿ ಪ್ರಾಧಿಕಾರಕ್ಕೆ 
ವರ್ಗಾಯಿಸಲಾಗಿದೆ. ಕೆ-ಶಿಪ್‌ ಯೋಜನೆಯಡಿ ಇನ್ನು ಹೆಚ್ಚಿನ ಪ್ರಗತಿ 
ಸಾಧಿಸಬೇಕಿದೆ. 


15. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಇಲಾಖೆಗೆ ೧ ನಿವೇಶನ, ಅಲ್ಪಸಂಖ್ಯಾತರ 
ಇಲಾಖೆಗೆ ೧ ವಿವೇಶನ ಹಾಸ್ಕೆಲ್‌ಗೆ ಬೇಕಾಗಿದ್ದು, ನಿವೇಶನಗಳನ್ನು ಬೇಗನೆ 
ಒದಗಿಸಬೇಕಿದೆ. 


16. ೪೫೪ ಶುದ್ದ ಕುಡಿಯುವ ನೀರಿನ ಘಟಕಗಳ ಪೈಕಿ ೩೮೫ (ಶೇ. ಆ೪%) 
ಕಾರ್ಯ ನಿರ್ವಹಿಸುತ್ತಿದೆ. ೧೨೪ ಘಟಕಗಳಿಗೆ ನಿರ್ವಹಣೆಗಾಗಿ ಟೆಂಡರ್‌ 
ಕರೆಯಲಾಗಿದೆ. 


17.ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿಯಮಿತವಾಗಿ ವೇತನ 
ನೀಡಲಾಗುತ್ತಿದೆ. ಆಗಸ್ಟ್‌ ತಿಂಗಳಲ್ಲಿ ಹೆಚ್ಚಿಸಲಾದ ವೇತನ ಇನ್ನೂ 
ಪಾವತಿಸಬೇಕಿದೆ. 


18.ಮರಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಎಂ ಸ್ಯಾಂಡ್‌ 
ಉಪಯೋಗಿಸುತ್ತಿದ್ದ, ನೈಸರ್ಗಿಕ ಮರಳಿಗೆ ಹೆಚ್ಚಿನ ಬೇಡಿಕೆ ಇರುವುದಿಲ್ಲ. ಹಾಲಿ 
ನದಿಗಳಲ್ಲಿ ನೀರು ಇರುವುದರಿಂದ ನೈಸರ್ಗಿಕ ಮರಳು ಗಣಿಗಾರಿಕೆ 
ಪ್ರಾರಂಬವಾಗಿರುವುದಿಲ್ಲ. 


19. ತಾಲ್ಲೂಕು ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಲಭ್ಯವಿದ್ದು, ಪ್ರಸೂತಿ ತಜ್ಞರಿಗೆ ತರಬೇತಿ 
ನೀಡಿದ್ದರೂ ಸಹ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ಯಾನಿಂಗ್‌ ಮಾಡಲಾಗುತ್ತಿಲ್ಲ. ಗ್ರೂಪ್‌ 
ಡಿ ಹುದ್ಮೆಗಳನ್ನು ಶೇ. ೨೫ ರಷ್ಟು ಕಡಿತಗೊಳಿಸಲಾಗಿದ್ದು, ಇದರಿಂದಾಗಿ ಆಸ್ಪತ್ರೆ 
ಸ್ವಚ್ಛತೆಗೆ ತೊಂದರೆಯಾಗಿರುತ್ತದೆ. 


20. ನಗರ ಸ್ಮಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಎಸ್‌.ಎಫ್‌.ಸಿ. ಅನುದಾನದ 
ಹೆಚ್ಚುವರಿ ಭಾಗ ಪೌರಕಾರ್ಮಿಕರ ವೇತನಕ್ಕೆ ಸಂದಾಯವಾಗುತ್ತಿದ್ದು, 
ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲಿಸಬೇಕಿದೆ. 


ರಾಯಚೂರು 


ದಿನಾಂಕ: 15/04/2020 ರಂದು ಲಿಂಗಸೂಗೂರು ತಾಲ್ಲೂಕು ಚೌಕ್‌ |: 
ಪೋಸ್ಟ್‌ ಪರಿಶೀಲನೆ 'ಹಾಗೂ ದಿನಾಂಕ:. 16/04/2020 
ರಾಯಚೂರು ತಾಲ್ಲೂಕು ಸAರ್ಬಲ ಮಾರುಕಟ್ಟೆ ಪರಿಶೀಲನೆ 
ನಡೆಸಿದರು ಮತ್ತು ದಿನಾಂಕ: 06/06/2020 ರಂದು ಸಿಂಧನೂರು 
ತಾಲ್ಲೂಕು ಆರೋಗ್ಯ ಕೇಂದ್ರ ಪರಿಶೀಲನೆ ನಡೆಸಿದರು ದಿನಾ೦ಕ: 
07/06/2020 ರಂದು ರಾಯಚೂರು ತಾಲ್ಲೂಕು R್ಬS ಆಸ್ಪತ್ರೆಗೆ 
ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಭೇಟಿ ನೀಡಿರುತ್ತಾರೆ. 


14. 


ಕೊಡಗು 


| ಕೊಡಗು ಜಿಲ್ಲೆಯಲ್ಲಿ 3 ತಾಲ್ಲೂಕುಗಳಿದ್ದು, ಮಾನ್ಯ ಜಿಲ್ಲಾ ಉಸ್ತುವಾರಿ 
ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ಸಭೆಯನ್ನು 
ನಡೆಸಿದ ಸಂದರ್ಭ ಸಭೆ/ಪ್ರವಾಸ ಕಾರ್ಯಕ್ರಮವನ್ನು ಕೈಗೊಂಡಿರುತ್ತಾರೆ. 


15. 


ತುಮಕೂರು 


17 ಸಭೆಗಳನ್ನು ನಡೆಸಿದ್ದು ವಿವರ ಕೆಳಕಂಡಂತಿದೆ: 
ಕ್ರ.ಸಲ೦ | ದಿನಾಂಕ | ವಿವರ 
- 01. |04/01/2019 | ಮಾನ್ಯ ಮುಖ್ಯ ಮಂತಿಗಳು 
i ಸಿದ್ದಗಂಗಾ ಮಠಕ್ಕೆ ಭೇಟಿ 
ವೀಡಿದ ಸಂದರ್ಭದಲ್ಲಿ ಜಿಲ್ಲೆಗೆ 
ಭೇಟಿ ನೀಡಿ ಜಿಲ್ಲೆಯ ಕಾನೂನು 
ಸುವ್ಯವಸ್ಥೆ ಹಾಗೂ ಸ್ಮಾರ್ಟ್‌ ಸಿಟಿ 
| ಪ್ರಗತಿ ಬಗ್ಗೆ ಸಭೆ ನಡೆಸಿರುತ್ತಾರೆ. | 
, 02. |23/02/2019 | ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ 
ಜಿಲ್ಲೆಯ ಬರ ಪರಿಸ್ಥಿತಿ ಬಗ್ಗೆ 
ಹಾಗೂ ಸ್ಮಳೀಯ ಶಾಸಕರ 
ಅಭಿವೃದ್ಧಿ ಅನುಧಾನ ಬಗ್ಗೆ ಸಭೆ 
ನಡೆಸಿರುತ್ತಾರೆ. ; 
03. 07/03/2019 | ತುಮಕೂರು ಸ್ಮಾರ್ಟ್‌ ಸಿಟಿ ಬಗ್ಗೆ 
| ಸಭೆ ನಡೆಸಿರುತ್ತಾರೆ. 
04. | 30/04/2020 | ತುಮಕೂರು ಜಿಲ್ಲಾಧಿಕಾರಿಗಳ 
ಕಛೇರಿಯಲ್ಲಿ ಬರ ಪರಿಸ್ಥಿತಿ ಬಗ್ಗೆ 
ಜಿಲ್ಲಾ ಮಟ್ಟಿದ ಅಧಿಕಾರಿಗಳ 
ಸಭೆ ನಡೆಸಿರುತ್ತಾರೆ ಹಾಗೂ 
ತುಮಖುರು ತಾಲ್ಲೂಕು ವಿವಿಧ 
ಸ್ಮಳಗಳಿಗೆ ಭೇಟಿ ನೀಡಿರುತ್ತಾರೆ. 


05. 


13/06/2019 


ಮಾನ್ಯ ಜಿಲ್ಲಾ ಉಸುವಾರಿ 
ಸಚಿವರು ನಡೆಸಿದ ಕೆ.ಡಿ.ಪಿ ಪ್ರಗತಿ 
ಪರಿಶೀಲನಾ ಸಭೆಯಲ್ಲಿ 
ಭಾಗವಹಿಸಿರುತ್ತಾರೆ. 


"06. 


11/07/2019 


ತುಮಕೂರು ಜಿಲ್ಲಾ 
ಪಂಚಾಯತ್‌ ಸಭಾಂಗಣದಲ್ಲಿ 
ನರೇಗಾ ಯೋಜನೆ ಹಾಗೂ 


ಸ್ನಳೀಯ ಶಾಸಕರ 
ಪ್ರದೇಶಾಭಿವೃದ್ಧಿ 
ಯೋಜನೆಯಡಿ ಕಾಮಗಾರಿ 
ಪ್ರಗತಿ ಪರಿಶೀಲನಾ ಸಭೆ. 

07. 19/09/2019 | ಜಿಲ್ಲಾ ಉಸ್ತುವಾರಿ ಸಚಿವರು 
ನಡೆಸಿದ ಜಿಲ್ಲಾಮಟ್ಟದ 
ಅಧಿಕಾರಿಗಳ ಸಭೆಯಲ್ಲಿ 
ಭಾಗವಹಿಸಿ ವಿವಿಧ 
ತಾಲ್ಲೂಕುಗಳಿಗೆ ಭೇಟಿ 

| ನೀಡಿರುತ್ತಾರೆ. 

08. |13/10/2019 | ಮಾನ್ಯ ಜಿಲ್ಲಾ ಉಸುವಾರಿ 


ಸಚಿವರು ನಡೆಸಿದ ಕೆ.ಡಿ.ಪಿ. 
ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 


- | ಭಾಗವಹಿಸಿರುತ್ತಾರೆ. 

09. [25/12/2019 | ಸನ್ಮಾನ್ಯ ಭಾರತದ 
ಪ್ರಧಾನಮಂತ್ರಿಗಳು . 

ತುಮಕೂರು ಜಿಲ್ಲೆಗೆ ಆಗಮಿಸುವ 


| ಹಿನ್ನೆಲೆಯಲ್ಲಿ . ಜಿಲ್ಲಾ ಮಟ್ಟದ 


ಅಧಿಕಾರಿಗಳ ಪೂರ್ವಭಾವಿ ಸಭೆ 
ನಡೆಸಿದರು. 


06/01/2020 


ಸ್ಮಾರ್ಟ್‌ ಸಿಟಿ, ನೀರಾವರಿ 
ಯೋಜನೆ ಹಾಗೂ ಸ್ಮಳೀಯ 
ಶಾಸಕರ ಪ್ರದೇಶಾಭಿವೃದ್ಧಿ 
ಯೋಜನೆಯಡಿ ಕಾಮಗಾರಿ 
ಪ್ರಗತಿ ಪರಿಶೀಲನಾ ಸಭೆ 
ನಡೆಸಿದರು. 


20/01/2020 


ಸ್ಮಾರ್ಟ್‌ ಸಿಟಿ ಬೋರ್ಡ್‌ ಆಫ್‌ | 
ಡೈರೆಕ್ಟರ್‌ : ಸಭೆಯಲ್ಲಿ 
ಭಾಗವಹಿಸಿರುತ್ತಾರೆ. 


31/01/2020 


ಸ್ಮಾರ್ಟ್‌ ಸಿಟಿ ಯೋಜನೆಗೆ 
ಸಂಬಂಧಿಸಿದಂತೆ ಡೆನ್ಮಾರ್ಕ್‌ 
ನಿಂದ : ಬಂದ ಪ್ರತಿ 
ನಿಧಿಗಳೊಂದಿಗೆ ಸಭೆ ನಡೆಸಿದರು. 


16/03/2020 


ಮಾನ್ಯ ಮುಖ್ಯ ಮಂತಿಗಳು 
ನಡೆಸಿದ ವೀಡಿಯೋ ಕಾನ್ಪರೆನ್ಸ್‌ 
ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ 
ಸಭೆಯಲ್ಲಿ ಭಾಗವಹಿಸಿ 
ಕಂದಾಯ ಇಲಾಖೆ ವಿವಿಧ 
ವಿಷಯಗಳ ಬಗ್ಗೆ ಚರ್ಚಿಸಿ 
ಕುಣಿಗಲ್‌ ಹಾಗೂ ವಿವಿಧ 
ತಾಲ್ಲೂಕುಗಳಿಗೆ ಭೇಟಿ 
ನೀಡಿರುತ್ತಾರೆ. 


14. | 09/04/2020 | ಮಾನ್ಯ ಜಿಲ್ಲಾ ಉಸ್ತುವಾರಿ 
ಸಚಿವರು ನಡೆಸಿದ ಕೋವಿಡ್‌ 
ಸಂಬಂಧ ನಡೆಸಿದ ಸಭೆಯಲ್ಲಿ 
ಭಾಗವಹಿಸಿ ಜಿಲ್ಲಾ ಆಸ್ಪತ್ರೆಗೆ 
ಭೇಟಿ ನೀಡಿ ಕೋವಿಡ್‌-19 ಬಗ್ಗೆ 
ಸಭೆ ನಡೆಸಿರುತ್ತಾರೆ. 

15. |20/05/2020 | ಕೋವಿಡ್‌-19 ಲ್ಯಾಬ್‌ 
ಉದ್ವಾಟನೆ ಹಾಗೂ ಜಿಲ್ಲಾ 
ಮಟ್ಟದ ಅಧಿಕಾರಿಗಳ 
ಸಭೆಯಲ್ಲಿ ಭಾಗಿಯಾಗಿರುತ್ತಾರೆ. 
16. | 13/07/2020 | ಕೋವಿಡ್‌-19 ಬಗ್ಗೆ ಹಾಗೂ 
ನೀರಾವರಿ ಯೋಜನೆಗಳ ಬಗ್ಗೆ 
ಜಿಲ್ಲಾ ಮಟ್ಟಿದ ಅಧಿಕಾರಿಗಳ 
ಸಭೆ ನಡೆಸಿರುತ್ತಾರೆ. 

17. |29/07/2020 | ಸ್ಮಾರ್ಟ್‌ ಸಿಟಿ ಪ್ರಗತಿ ಪರಿಶೀಲನಾ 
ಸಭೆ ಹಾಗೂ ಕೋವಿಡ್‌-19 ಬಗ್ಗೆ 
ಸಭೆ ನಡೆಸಿರುತ್ತಾರೆ. 


ಕಲಬುರಗಿ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ತಾಲ್ಲೂಕು ಮಟ್ಟದ ಸಭೆಯನ್ನು 
ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ 
ಕೈಗೊಂಡಿರುತ್ತಾರೆ. 


ರಾಮನಗರ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು 05 ಜಿಲ್ಲಾ ಪ್ರಗತಿ ಸನಶೀಲನಾ ಸಭೆ 
ನಡೆಸಲಾಗಿರುತ್ತದೆ ಮತ್ತು ಕೋವಿಡ್‌-19 (ನೋವೆಲ್‌ ಕೋರೊನಾ ವೈರಸ್‌) 
ಹರಡುವಿಕೆಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ 11 ಸಭೆಗಳಲ್ಲಿ ಪಾಲ್ಗೊಂಡು 
ಸಭೆ ನಡೆಸಿರುತ್ತಾರೆ. 


ಮಂಡ್ಯ 


ಕೆ.ಆರ್‌.ಪೇಟೆ ತಾಲ್ಲೂಕಿನ ಜಿಕ್ಕಮಂಧಗೆರೆ ಗ್ರಾಮಕ್ಕೆ ದಿನಾ೦ಕ: 29/11/2019 
ರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಭೇಟಿ ನೀಡಿ 
ಪ್ರವಾಹದಿಂದ ಹಾವಿಯಾದ ಪ್ರಬೇಶದ ವೀಕ್ಷಣಿ ಮಾಡಿರುತ್ತಾರೆ. 


ಬೆಳಗಾವಿ 


ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳವರು ಜಿಲ್ಲೆಯ ಬೆಳಗಾವಿ, 
ಹುಕ್ಕೇರಿ, ಖಾನಾಪೂರ, ಬೈಲಹೊಂಗಲ, ರಾಮದುರ್ಗ, ಗೋಕಾಕ, ಕಿತೂರು, 
ಮೂಡಲಗಿ, ಜಿಕ್ಕೋಡಿ ತಾಲ್ಲೂಕುಗಳ ಹೀಗೆ ಒಟ್ಟು-09 ತಾಲ್ಲೂಕುಗಳ 
ಪ್ರದೇಶಗಳಿಗೆ ಸಭೆ/ಪ್ರವಾಸ ಕೈಗೊಂಡಿರುತ್ತಾರೆ. 


20. 


ದಕ್ಷಿಣ ಕನ್ನಡ 


ದಕ್ಕಿಣ ಕನ್ನಡ ಜಿಲ್ಲೆಯಲ್ಲಿ 2019 ಜುಲೈ ತಿಂಗಳಿನಲ್ಲಿ ಸುರಿದ ಭಾರಿ 
ಮಳೆಯಿಂದಾಗಿ ಬೆಳಂಗಡಿ, ಬಂಟ್ಟಾಳ ಹಾಗೂ ಮಂಗಳೂರು 
ತಾಲ್ಲೂಕುಗಳಲ್ಲಿ ನೆರೆಯುಂಟಾದಾಗ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು 
ನೆರೆಪೀಡಿತ ತಾಲ್ಲೂಕುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುತ್ತಾರೆ. 


21. 


ಶಿವಮೊಗ್ಗ 


2೭. 


ಚಿತ್ರದುರ್ಗ 


ಜಿಲ್ಲಾ ಮಟ್ಟಿದಲ್ಲಿ ಸಭೆ ನಡೆಸಿ ಕ್ಷೇತ್ರ ಪ್ರವಾಸ ಕೈಗೊಂಡಿರುತ್ತಾರೆ. 


2. 


ಬಾಗಲಕೋಟೆ 


ಭೇಟಿ ನೀಡಿದ ಭೇಟಿ ನೀಡಿದ 


09/01/2019 


02 06/02/2019 ಗುಳೇದಗುಡ್ಡ ತಾಲೂಕು 


[03 09/07/2019 ಬಾದಾಮಿ ತಾಲೂಕು 
04 10/07/2019 ಹುನಗುಂದ ತಾಲೂಕು 
ಗೂಡೂರು, ಐಹೊಳೆ, 
ಕಮತಗಿ 
05 04/04/2020 ಬಾಗಲಕೋಟೆ ನಗರ 
06 05/04/2020 ಬಾಗಲಕೋಟೆ ನಗರ 
07 29/04/2020 ಬಾಗಲಕೋಟೆ ನಗರ 
08 30/04/2020 ಬಾಗಲಕೋಟೆ ನಗರ 
09 05/06/2020 ಹುನಗುಂದ ತಾಲೂಕು 
| 10 06/06/2020 ಬಾಗಲಕೋಟೆ ತಾಲೂಕು 
11 08/09/2020 ಬಾದಾಮಿ ತಾಲೂಕು 
ಗೋವನಕೊಪ್ಪ ಹಾಗೂ 
ಹೆಬ್ಬಳ್ಳಿ ಗ್ರಾಮಗಳು, 
ಬಾಗಲಕೋಟೆ ತಾಲೂಕು 
ಕಲಾದಗಿ ಮತ್ತು ಮುಧೋಳ 
ತಾಲೂಕು ಚಿಚೆಖಂಡಿ, 
ಸೋರಗಾವಿ ಗ್ರಾಮಗಳು 
12 03/09/2020 ಬಾಗಲಕೋಟೆ ನಗರ 
13 12/09/2020 | ಬಾಗಲಕೋಟೆ ನಗರ 
14 12/10/2020 ಬಾಗಲಕೋಟೆ ನಗರ 
15 23/11/2020 ಬಾಗಲಕೋಟೆ ನಗರ 


ಚಿಕ್ಕಬಳ್ಳಾಪುರ | ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ಚಿಕ್ಕಬಳ್ಳಾಪುರ, ಶಿಡ್ಲಫಟ್ಟ, ಗೌರಿಬಿದನೂರು ಮತ್ತು 
ಬಾಗೇಪಲ್ಲಿ ತಾಲ್ಲೂಕುಗಳಿಗೆ ಪ್ರವಾಸ ಕೈಗೊಂಡು ಪ್ರಗತಿ ಪರಿಶೀಲನಾ ಸಭೆ 


ಕ್ರ.ಸಂ] ವರ್ಷ ದಿನಾಂಕ |ಸಭೆಗಳು ಪುವಾಸ 
ಕೈಗೊಂಡ 
Wi ತಾಲ್ಲೂಸು 
1 | 2 | 3 4 | 5 |] 
1 17/01/2019 1 ಚಿಕೃಬಳ್ಳ್ಕಾಪುರ 
2 08/02/2019 ಜಿಕೃಬಳ್ಮಾಪುರ 
3 29/03/2019 ಜಿಕೃಬಳ್ಮಾಪುರ 
4 29/04/2019 ಚಿಕೃಬಳ್ಳಾಪುರ 
5 2019 | 26/07/2019 10 ಚಿಕ್ಕಬಳ್ಳಾಪುರ 
6 17/08/2019 ಚಿಕ್ಯಬಳ್ಳಾಪುರ 
7 17/09/2019 ಬಾಗೇಪಲ್ಲಿ 
8 21/10/2019 | ಶಿಡ್ಲಘಟ್ಟ 
9 19/12/2019 ಚಿಕೃಬಳ್ಳಾಪುರ 
10 2020 | 21/01/2020 09 ಗೌರಿಬಿದನೂರು 
11 28/02/2020 ಚಿಕ್ಕಬಳ್ಳಾಪುರ 
12 17/04/2020 ಚಿಕ್ಕಬಳ್ಳಾಪುರ 
13 | 24/04/2020 ಜಿಕೃಬಳ್ಮಾಪುರ 
14 30/04/2020 ಚಿಕ್ಕಬಳ್ಳಾಪುರ 
15 18/05/2020 ಚಿಕ್ಕಬಳ್ಳಾಪುರ 
16 07/07/2020 ಚಿಕ್ಕಬಳ್ಳಾಪುರ 


ಯಾದಗಿರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಯಾದಗಿರಿ ಜಿಲ್ಲೆ ರವರು 
ತಾಲ್ಲೂಕು ಮಟ್ಟಿದಲ್ಲಿ ಈ ಕೆಳಗಿನಂತೆ ಸಭೆ/ಪ್ರವಾಸ ಕೈಗೊಂಡಿರುವ ಕುರಿತು 


| ಸಂಪೂರ್ಣ ಮಾಹಿತಿ ಈ ಕೆಳಗಿನಂತಿದೆ: 


1. ದಿನಾಂಕ: 14/05/2019 ರಂದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ 
" ಬರ ಪರಿಹಾರ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಸ್ಮಳ 
ಪರಿಶೀಲನೆ. 

2. 'ದಿವಾಂಕ: 10/06/2019 ರಂದು ಸಂಬಂಧಪಟ್ಟಿ ಅಧಿಕಾರಿಗಳೊಂದಿಗೆ 
ಬರ ಪರಿಹಾರ: ಕುರಿತು. ಪ್ರಗತಿ: ಪರಿಶೀಲನಾ ಸಭೆ ಹಾಗೂ ಸ್ಥಳ 

' ಪರಿಶೀಲನೆ. 

3. ದಿನಾ೦ಕ: 10/07/2019 ಮತ್ತು 11/07/2019 ರಂದು ಸಂಬಂಧಪಟ್ಟಿ 
ಅಧಿಕಾರಿಗಳೊಂದಿಗೆ ಪ್ರಮುಖ ವಿಷಯಗಳ ಕುರಿತು ಸ್ಥಳ ಪರಿಶೀಲನೆ 
ಮತ್ತು ಚರ್ಚೆ: 

4. ದಿನಾ೦ಕ: 17/01/2019, 12/06/2019, 25/09/2019, 16/11/2019, 

. 05/02/2020, 17/05/2020, 12/06/2020, 19/09/2020. 


26. 


ಹಾವೇರಿ 2 ರಾಣಿ ಬೆನ್ನೂರು 3) ಬ್ಯಾಡಗಿ 4) ಹಿರೇಕೆರೂರು 5) 
ಸವಣೂರು 6 ಶಿಗ್ಗಾಂವ 7 ಹಾನಗಲ್ಲ (ನೆರೆಪೀಡಿತ ಪ್ರದೇಶಗಳು) 


pe 
— 


ಧಾರವಾಡ ಜಲ್ಲೆ ಉಸ್ತುವಾರಿ ಕಾರ್ಯದರ್ಶಿಗಳು ಜಲ್ಲಾ ಮಟ್ಟದ ಸಭೆ 
ಜರುಗುವ ಸಂದರ್ಭದಲ್ಲಿ ತಾಲ್ಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆದು 
ಪ್ರಗತಿ ಪರಿಶೀಲನೆ ಮಾಡಲಾಗಿರುತ್ತದೆ. 


28. 


ಸೆಪ್ಟಂಬರ್‌2019 ರಲ್ಲಿ ಬಳ್ಳಾರಿ ಜಲಯ ಹೊಸಸೋಣ, ಸಂಡೂರು ಹಾಗೂ 
ಬಳ್ಳಾರಿ ತಾಲ್ಲೂಕುಗಳಲ್ಲಿ ಅತಿವೃಷ್ಠಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಭೇಟಿ ನೀಡಿ ಅತಿವೃಷ್ಠಿಯ ಹಾನಿಯ 


ಬಗ್ಗೆ ಪರಿಶೀಲನೆ ನಡೆಸಿರುತ್ತಾರೆ. 


29. 


ಮೈಸೂರು 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ನಡೆಸಿ 
ನಂತರ ತಾಲ್ಲೂಕು ಮಟ್ಟದಲ್ಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. 


30. 


ಬೀದರ್‌. 


ದಿನಾಂಕ:06/12/2020 ಕೈ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗೆ ಭೇಟಿ, 
ದಿನಾಂ೦ಕ:13/05/2021 ಕೈ ಹುಮನಾಬಾದ & ಬೀದರ ಸ್ಥಳೀಯ ಪರಿವೀಕ್ಷಣೆ. 
ಪರಿವೀಕ್ಷಣೆ ' ದಿನಾಂಕ:07/09/2021 ಬೀದರ ತಾಲ್ಲೂಕಿನ ಸ್ಮಳೀಯ 
ಪರಿವೀಕ್ಷಣೆ. 


. File No: DPARAR/2/£SP/2019-DPARAR US ‘WS A-DPAR AR SEC 


R | ಕರ್ನಾಟಕ ಸರ್ಕಾರ | 
ಸಂಖ್ಯೆ : ಸಿಆಸುಇಆಸು/ 02! ಇಸಪ/ 2019 ಕರ್ನಾಟಕ ಸರ್ಕಾರದ ಸಚಿವಾಲಯ 
. ಬಹುಮಹಡಿಗಳ ಕಟ್ಟಿಡ, ' 
ಬೆಂಗಳೂರು, ದಿನಾ೦ಕ:02-01-2020 


ಅಧಿಸೂಚನೆ 
ವಿಷಯ: ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ನೇಮಕಾತಿ ಬಗ್ಗೆ 
ಉಲ್ಲೇಖ: ಸಮ ಸಂಖ್ಯೆಯ ಅಧಿಸೂಚನೆ, ದಿನಾ೦ಕ:.30-12-2019 


leddottatcd 


ರಾಜ್ಯದ ಅಭಿವೃದ್ದಿ ಯೋಜನಾ ಕಾರ್ಯಕ್ರಮಗಳ ಪರಿಶೀಲನ ಹಾಗೂ ಅಹವಾಲುಗಳ 
ವಿಚಾರಣೆ, ಅನಿರೀಕ್ಷಿತ ತಪಾಸಣೆ ಹಾಗೂ ಯಾವುದೇ ಯೋಜನೆಗಳ ಜಾರಿ ಕುರಿತು ಪರಿಶೀಲನೆ ಮಾಡಿ 
ಸರ್ಕಾರಕ್ಕೆ ವರದಿ ಮಾಡಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು! ಪ್ರಧಾನ 
ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳನ್ನು ಉಲ್ಲೇಖಿತ ಅಧಿಸೂಚನೆ 
ದಿನಾಂಕ:30-12-2019ರಲ್ಲಿ ವಿವಿಧ ಜಿಲ್ಲೆಗಳಿಗೆ ಜಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳನ್ನಾಗಿ ನೇಮಕ 
ಮಾಡಲಾಗಿತ್ತು. ಮುಂದುವರೆದು: ಈ. ಕೆಳಕಂಡಂತೆ ನಮೂದಿಸಿರುವ ಅಧಿಕಾರಿಗಳನ್ನು ಜಿಲ್ಲಾ 
ಉಸ್ತುವಾರಿ ಕಾರ್ಯದರ್ಶಿಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ: ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ. 


[3 ಅನಕಾರಿಗಳ ಹೆಸರು ಮತ್ತು ಪದನಾಮ ಷಾ ಇತ 
"| ಸಂ 


ಶ್ರೀ ಎಲ್‌ಸೆ. ಅತೀಕ್‌, ಭಾ.ಆ.ಸೇ, ಬೆಳಗಾವಿ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 

ಇಲಾಖೆ, ಬಹುಮಹಡಿಗಳ ಕಟ್ಟಿಡ. 
ಶ್ರೀ ರಾಕೇಶ್‌ ಸಿಂಗ್‌, ಭಾ.ಆ.ಸೇ, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ 
ವಿಕಾಸಸೌಧ. 


ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ 


ef ಯೊ 
Mes 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 


( -ಕಾರ್ಯಾಧ್ಯಯನ) 


1. ಶ್ರೀ ಎಲ್‌ಸೆ. ಅತೀಕ್‌, ಭಾ.ಆ.ಸೇ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿಗಳ ಕಟ್ಟಡ. 


2-- 


- 2 ) 


2. ಶ್ರೀ ರಾಕೇಶ್‌ ಸಿಂಗ್‌, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ 
ವಿಕಾಸಸೌಧ, - 

3. ಜಿಲ್ಲಾಧಿಕಾರಿಗಳು, ಬೆಳಗಾವಿ /ತುಮಕೂರು. 

3. ಜಿಲ್ಲಾಪಂಚಾಯತ್‌ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಚೆಳಗಾವಿ 1ತುಮಕೂರು. 


ಪತಿಯನ್ನು ಮಾಹಿತಿಗಾಗಿ: 
1. 
‘2. 


3. 
. 'ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ವಿಧಾನಸೌಧ, 


Or 


ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, 


"ಬಿಧಾನಸೌಧ, ಬೆಂಗಳೂರು 
'ಬೆಳಗಾವಿ, ತುಮಕೂರು' ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳ ಆಪ್ತ ಕಾರ್ಯದರ್ಶಿಗಳು, 


ವಿಕಾಸಸೌಧ. ವಿಧಾನಸೌದ. ಬೆಂಗಳೂರು. 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯರರ್ರಿ, ವಿಧಾನಸೌಧ, ಬೆಂಗಳೂರು. 


ಬೆಂಗಳೂರು. ' - 


.' ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಕ ಹಾಗೂ ಅಭಿವೃದ್ದಿ ಆಯುಕ್ತರ ಆಪ್ತ. 


ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು: : k 


. ಸರ್ಕಾರದ ಉಪ ಕಾರ್ಯದರ್ಶಿ, ಸಚಿವ ಸಂಪುಟ, ವಿಧಾನಸೌಧ, ಬೆಂಗಳೂರು. | 


pO » ಬ pr 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು/ ಪ್ರಧಾನ ಕಾರ್ಯದರ್ಶಿಗಳು! ಕಾರ್ಯದರ್ಶಿಗಳು 
ಹಾಗೂ ಕಾರ್ಯದರ್ಶಿ ಮಟ್ಟದ ಇಲಾಖಾ ಮುಖ್ಯಸ್ಥರುಗಳು ಇವರುಗಳಿಗೆ ಉಸ್ತುವಾರಿ ವಹಿಸಿರುವ 
- ಜಿಲ್ಲಾವಾರು ವಿವರಗಳು 


ಅಧಿಸೂಚನೆ ಸ೦ಖ್ಯೆ: ಸಿಆಸುಇಆಸು/ 0೭/ ಇಸವ/ 2019, ದಿನಾ೦ಕೆ: 30-12-2019 ಮತ್ತು 02-01-2020 


ಅಧಿಕಾರಿಗಳ ಹೆಸರು ಉಸ್ತುವಾರಿ ಜಿಲ್ಲೆಯ ಹೆಸರು 
ಶ್ರೀ/ ಶೀಮತಿ 


ಚಿತ್ರದುರ್ಗ 
ಬೆ 
ಚಿ 
ಶಿ 


'ಎಲ್‌ಕೆ.ಅತೀಕ [ಬೆಳಗಾವಿ | 
ಡಾ:ಜಿಕಲನ' [ಮೈಸೂರು 
2 
ಮಹೇಶ್ವರ ರಾವ್‌ | 


le 


'ವಿಪೊನ್ನುರಾಜಜ |] ದಕ್ಷಿಣಕನ್ನಡ 


ರ 

ಫೆ. ವಿ 

ಶಾ: ಜಿ. ರು 

08೦ 

ಮಹೇಶ್ವರ್‌ ರಾವ್‌ 
ಕಾ 

22 
ಎಂ.ಎಸ್‌ಶೀಕರ್‌ ud 
ಡಾ: ಇ.ವಿ.ರಮಣರೆಡ್ಡಿ  - ಬೀದರ್‌ 


ಸಂಖ್ಯೆ: ಸಿಆಸುಇಆಸು/ 02/ ಇಸಪ/ 2019 


MS ಮ ಇಂ 
(ಎನ್‌.ಎಸ್‌. ತ್ರಿದೇವಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 


-ಕಾರ್ಯಾಧ್ಯಯನ) 
ಸಜ 


ಲಾ 
ಳಗಾ 
ಜ್ರ 
ತುಮಕೂರು 
ದಾವೆ 
ಯಾದ 
ಯ 


Ny lala 
~~ vin 


